ಹೆಚ್‌.ಎಸ್‌. ಉಷಾರಾಣಿ" 


ಬಾಹತ್ತರನಿಯೋಗಿಗಳು_ಒಂದು ಅಧ್ಯಯನ 


ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು 

` ನಿಯುಕ್ತರಾದವರೇ ನಿಯೋಗಿಗಳು ಅಂದಮೇಲೆ 

ಬಾಹತ್ತರ ನಿಯೋಗಿಗಳು ನಿರ್ವಹಿಸುತ್ತಿದ್ದ ಕೆಲಸಗಳು 

ಯಾವುವು? ಇನರ ಅವಶ್ಯಕತೆ ಕಂಡುಬರುತ್ತಿದ್ದು 

ದಾದರೂ ಎಲ್ಲಿ? ಈ ಹಿನ್ನೆಲೆಯಲ್ಲಿ ಬಾಕತ್ತರನಿಯೋಗಿ 

ಗಳನ್ನು ಅಧ್ಯಯನ ಮಾಡುವುದೇ ಪ್ರಸ್ತುತ ಲೇಖನದ 
ಉದ್ದೇಶವಾಗಿದೆ. 


ಮಧ್ಯಕಾಲೀನ ಯುಗದಲ್ಲಿ ರಚಿಸಲ್ಪಟ್ಟ 
ಸಹಸ್ರಾರು ಶಾಸನಗಳು ದಾನ ಶಾಸನಗಳಿದ್ದು 
ಜೀವಾಲಯಗಳಿಗೆ ದತ್ತಿಕೊಟ್ಟಿ ಮಾಹಿತಿಯನ್ನು 
ಒದಗಿಸುತ್ತವೆ. ದೇವಾಲಯಗಳ ನಿರ್ವಹಣೆಯಲ್ಲಿ 


ಉದ್ಯೊಗಿಗಳ ಪಾತ್ರ ಮಹತ್ವರನಾದುದು. ಉದ್ಯೋಗಿ 
ಗಳನ್ನು ಸಾಮಾನ್ಯವಾಗಿ ದೇವರ ಪರಿವಾರ್ಯ ಪರಿಚಾರಕ 
ವರ್ಗ, ದೇವರ ಸರ್ವ ನಿಯೋಗಿಗಳು ಎಂದು 
ಸಂಜೋಧಿಸಲಾಗಿದೆ. ಕೆಲವು ಶಾಸನಗಳಲ್ಲಿ ಕಂಡು 
ಬರುವ ಬಾಹತ್ತರನಥಿಯೋಗಿ ಎಂಬ ಪದ ಅಧ್ಯಯನಾರ್ಹ 
ಬಾಹತ್ತರನಿಯೋಗಿ ಎಂದಾಗ ನಿಯುಕ್ಕರಾದ 
ಎಸ್ಪತ್ತೆ ರಡು ಮಂದಿ ಎಂಬ ಅರ್ಥಡನರೆಂಬುದನ್ನು 
ಈ ಎಪ್ಪತ್ತೆರಡು ಮಂದಿಯ ನಿಯುಕ್ತಿಗೆ ಬಾಹತ್ತರ 
ನಿಯೋಗಾಧಿಪತಿ ಎಂಬ ಅಧಿಕಾರಿ ಪದನಾಮವನ್ನು 
ಶಾಸನಗಳಲ್ಲಿ ಗಮನಿಸುತ್ತೇವೆ. ಇದರಿಂದ ಬಾಹತ್ತರ 
ನಿಯೋಗಿಗಳಿಗೆ ಪ್ರಾಧಾನ್ಯತೆ ನೀಡಲಾಗಿತ್ತೆಂದು 
ಗೊತ್ತಾಗುತ್ತದಲ್ಲವೆ ? 


ಶಾಸನಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ 
ಮಾಡಿದಾಗ, ಬಾಹತ್ತರನಿಯೋಗಿ ಎಂಬ ಪದ ಬಹು 
ಸಂಖ್ಯೆಯ ನಿಯುಕ್ಷಿಯನ್ನುದ್ವೀತಿಷಿ ಸಾಂಕೇತಿವಾಗಿ 
ಬಳಸಲ್ಪಟ್ಟ ದೆಂದು ವೇದ್ಯವಾಗುತ್ತ ಡೆ. ಅಂದು 
ದೇವಾಲಯಗಳ ನಿರ್ವಹಣೆಗೆ ಬಹುನಿಯುಕ್ತ ಅಗತ್ಯ 
ವಿತ್ತು. ದೇವಾಲಯಗಳು ಅಗ್ರಹಾರಗಳಲ್ಲಿ ನಿರ್ಮಾಣ 
ಗೊಳ್ಳುತ್ತಿದ್ದು ದರಿಂದ ಅಗ್ರಹಾರಗಳ ಕಾರ್ಯಕ್ಷೇತ್ರ 
ನಿಸ್ಕರಿಸತೊಡಗಿತು. ಅಗ್ರಹಾರಗಳಲ್ಲಿ ಹಲವು 
ವಿಧ ಮಹಾ ಅಗ್ರಹಾರ ಪಿರಿಯ ಅಗ್ರಹಾರ, ಅನಾದಿ 
ಅಗ್ರಹಾರ, ಪರಮೇಶ್ವರದತ್ತಿ ಅಗ್ರಹಾರ, ಉತ್ತ ಮದ 
ಅಗ್ರಹಾರ ಎಂದು ಗುರುತಿಸಬಹುದು.! ಮಹಾ 
ಅಗ್ರಹಾರ ಅಥವಾ ಪಿರಿಯ ಅಗ್ರಹಾರಗಳ ದೇವಾಲಯ 
ಗಳಲ್ಲಿ ಬಹುಸಂಖ್ಯೆಯ ನಿಯೋಗ ಸಾಧ್ಯವಾಗು 
ತ್ತಿತ್ತಷ್ಟೆ. 


ಮೊದಲಿಗೆ, ಬಾಹತ್ತರನಿಯೋಗಿಗಳನ್ನು 
ಚಿತ್ರಿಸಲು ನೆರವಾಗುವ ಶಾಸನಗಳು ಕಡಿಮೆ ಸಂಖ್ಯೆ 
ಯಲ್ಲಿವೆ, ಕಲ್ಯಾಣಿ ಚಾಲುಕ್ಯರ ಜಗದೇಕಮಲ್ಲನ 
ಕಾಸನನೊಂದು? ಬರ್ಮಣ್ಣ ಯ್ಯ ದಂಡನಾಯಕನನ್ನು 
"ಬಾಹತ್ತರ ನಿಯೋಗಾಧಿಷ್ಠಾಯಕಂ ಎಂದು ವರ್ಣಿಸು 
ತ್ತದೆ... ಇದು ಕಲ್ಯಾಣಿ ಚಾಲುಕ್ಯರ ಕಾಲದಿಂದ ಬಹು 


ನಿಯೋಗಿಗಳ ಪ್ರತಿಷ್ಟ್ರಾಪನೆಯನ್ನು ಸೂಚ್ಯವಾಗಿ 
ತಿಳಿಸುತ್ತದೆ. (ಈ ಕಾಲಕ್ಕೂ ಮೊದಲು ಬಾಹತ್ತರ 


* ಉಪನ್ಯಾಸಕರು : ವಿದ್ಯೋದಯ ಕಾಲೇಜು, ತಿ. ನರಸೀಪುರ, ಮೈಸೂರು ಜೆಲ್ಲೆ 
] ಡಾ. ಲೀಲಾ ಶಾಂತಕುಮಾರಿ, ಹಿಸ್ಟರಿ ಅಫ್‌ ದಿ ಅಗ್ರಹಾರಾಸ್‌-ಕರ್ನಾಟಕೆ ೪-೦-೧೩೦೦, ಪುಟ ೨೪, 
2 ಕರ್ನಾಟಕ ಇನ್ಸ್‌ಕ್ರಿಪಷನ್ಸ್‌, ಸಂ. ೪, ಸಂಖ್ಯೆ ೧೧, ೧೨ನೆಯೆ ಶತಮಾನ 


೧೧೦ 


ಇತಿಹಾಸ ದರ್ಶನ 


ನಿಯೋಗಿ ಎಂಬ ಪದ ಶಾಸನಗಳಲ್ಲಿ ಕಂಡುಬರುವುದಿಲ್ಲ.) 
ಈ ನಿಯೋಗಿಗಳ ಬಗ್ಗೆ ಹೊಯ್ಸಳರ ಶಾಸನಗಳಲ್ಲಿ 
ತಕ್ಕಮಟ್ಟಿಗೆ ಮಾಹಿತಿ ಡೊರೆಯತ್ತ ಜೆ. ವೀರನಾರಸಿಂಹನ 
ತಿರುಮಕೂಡಲ ನರಸೀಪುರ ಶಾಸನಗಳು 
ಸೋಮನಾಥಪುರ ಅಗ್ರಹಾರದಲ್ಲಿದ್ದ ದೇವಾಲಯಗಳ 
ಉದ್ಯೋಗಿಗಳನ್ನು ಬಾಹತ್ತರನಿಯೋಗಿಗಳೆಂದ ಉಲ್ಲೇ 
ಖಸಿರುವುದಲ್ಲದೆ ಅವರನ್ನು ಗುರುತಿಸಲು ನೆರವಾಗುತ್ತವೆ. 
ಅದರಂತೆ ಆಚಾರ್ಯರು, ನಂಬಿಯರು, ಪರಿಚಾಕರು, 
ಮಾಲೆಗಾರರು, ಸಿಂಗಾರಿಗಳು ವಾದ್ಯದವರು ಅಥವಾ 
ಓಲಗದವರು, ಬಾಣಗರು, ಅಪ್ಪಣೆಯನರುಃ 
ಅಫ್ರೇಣಿಯವರು (?) ಆರತಿಯನರು, ಅಂಗರಕ್ಷಕರು 
ದನಸಿಗರು, ಕುಂಬಾರರು, ಅಕ್ಕಸಾಲಿ, ಅಗಸೆ, ನಾವಿದೆ, 
ಸೇನಬೋವ, ಭಂಡಾರಿ, ಅಧ್ಯಕ್ಷ ಮೊದಲಾದವರು 
ದೇವಾಲಯದ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ 
ವಹಿಸುತ್ತಿದ್ದರು. ಇನರು ದೇವಾಲಯದ ಅನಿವಾರ್ಯ 


ಅಂಗಗಳಾಗಿದ್ದು ಮೆ ಹೌದು. ಹಾಗಾಗಿ ದೇವಾಲಯ 


ಗಳು ಸಾಮಾಜಿಕ ಸಂಸ್ಥೆ ಗಳೆನಿಸಿದ್ದು ಧಾರ್ಮಿಕ, 
ಸಾಂಸ್ಕುತಿಕ ಮತ್ತು ಆರ್ಥಿಕ ಚಟುವಟಿಕೆಗಳ 
ತಾಣಗಳಾಗಿದ್ದೆವು. 

ತಿರುಮಕೂಡಲು ನರಸೀಪುರ ತಾಲೂಕಿನ 


ಶಾಸನಗಳು ವೈಷ್ಣ ವ ಹಾಗೂ ಶೈವ ದೇವಾಲಯಗಳಿಗೆ 
ಪ್ರತ್ಯೇಕವಾಗಿ ದತ್ತಿ ಕೊಟ್ಟಿ ನಿವರವನ್ನೊಳಗೊಂಡಿವೆ. 
ಪ್ರಸ್ತುತ ಅಧ್ಯ್ಯಯನಕ್ಕನುಗುಣವಾಗಿ ನಿಯೋಗಿಗಳಿಗೆ 
ನಿನಿಯೋಗಿಸಲಾಗುತ್ತಿದ್ದ ಆದಾಯವನ್ನು ಮಾತ್ರ 
ಗಣನೆಗೆ ತೆಗೆದುಕೊಳ್ಳ ಲಾಗಿದೆ. ದೇನಾಲಯಗಳಿಗೆ 
ನಿಯುಕ್ತರಾಗುತ್ತಿದ್ದ ನಿಯೋಗಿಗಳು ಹಾಗೂ ಅವರ 
ವೇತನವನ್ನು (ವಾರ್ಷಿಕ) ನೆಳಕಂಡ ಪಟ್ಟಿಯ ಮೊಲಕ ' 
ತಿಳಿಯಬಹುದು. 


ಕೇಶವ ದೇವಾಲಯ 


ಪಂಚಲಿಂಗ ದೇವಾಲಯ 


ವೇತನ ವೇತನ 
ನಿಯೋಗಿಗಳು ಸಂಖ್ಯೆ ಗದ್ಯಾಣದಲ್ಲಿ ಸಂಖ್ಯೆ ಗದ್ಯಾಣದಲ್ಲಿ 
೧. ವೈಷ್ಣವರು ೨೦ ೩೦೦ — ಆ 
೨. ಸ್ಥಾನಿಕರು _ — ಸಿ ೭೨ 
೩. ಆಚಾರ್ಯರು — ೨೦ — ೬ 
೪. ಪುರಾಣ ಉವಾಚಕ್ಕೆ ವಾ ೧೬ Re ೧೨ 
೫. ನಂಬಿಯರು ೧೦ ಅರ್ಧೆ ೧೨೬ ೬ ೭.೨ 
೬, ಸಿಂಗಾರಿಗಳು ೫ ೩೦ ೬ ೩೬ 
೭. ಪರಿಚಾರಕರು ೧೦ ಅರ್ಧ ೪.೨ ೬ ೨೪ 
೮.  ಅಪ್ಪಣೆಯವರು ೧೦ ಅರ್ಧ ೪೨ — — 
೯. ದೇವರ ಅಫ್ಲೆಣಿಯವರು — ಗ pe ೨೪ 
೧೦. ಹೆಡಸದೋಲಗ ಎ ೬ — er 
೧೧. ತುಡಿನೀರ ನೋಲಗ ಜಾ ೬ — ದಾ 
೧೨. ಶ್ರೀಗಂಧದೋಲಗ — ೬ ತೆ್‌ ಜ್‌ 
೧೩. ಮುದ್ರೆಯವೋಲಗ ಜೂ ೧೨ ತಾ — 
೧೪. ಭಂಡಾರದೋಲಗ ಇ — ಎರಾ ೧೨ 
೧೫. ಸೀಗುರಿಚಾನುರದೋಲಗ ಡಾ ೧೨ ದಾ ೧೨ 


3 ಎಫಿಗ್ರಾಫಿಯಾ ಕರ್ನಾಟಕ ಸಂ, ೫ (ಪರಿಷ್ಕೃತ ಆ 


ಇತಿಹಾಸ ದರ್ಶನ 


ತ್ರಿ) ತಿನ. ಆಲ ಮತ್ತು ೮೯ 


೧೧೧ 


ನಾಮಾ ವ ರಾ ದ 


ಕೇಶವ ದೇವಾಲಯ 


ನಿಯೋಗಿಗಳು 


ಪ ವ 
ಸಂಖ್ಯೆ ಗದ್ಯಾಣದಲ್ಲಿ 


ಪಂಚಲಿಂಗ ದೇವಾಲಯ 
ವೇತನ 
ಸಂಖ್ಯೆ ಗದ್ಯಾಣದಲ್ಲಿ 


ವೇತನ 


೧೬. ಗಂಧಕುಡಿಫೀರನರು ಜಾ 


೧೭. ಕರ್ಪೊರದಾರತಿಯವರು ೨ 
೧೮. ರಂಗವಾಲೆ ಹಿಟ್ಟಿನಾರತಿಯವರು ೪ 
೧೯. ಬಾಣಸಿಗರು ೧೦ ಅರ್ಧ 
೨೦. ಬಾಣಸದ ಅಪ್ಪಣೆಯವರು ೫ 


೨೧. ಬಾಣಸದ ಅಫೆ ಸಣಿಯನ ರು ದಾ 


೨.೨೨, ರಂಗವಾಲೆ 


೨೩, ಬಾಹಿಯವರು ೫ 

೨೪. ಮಾಲೆಗಾರರು ೧೦ ಅರ್ಧ 
೨೫. ದವಸಿಗರು ೧೦ 
೨೬, ದೆವಸಿಗರ ಆಳು ಅ 
೨೭, ಅಂಫರಿಕರ ಆಳು ೧೭ 
೨೮. ಅಂಗ ರಕ್ಕ ನಾಯಕ RE 
೨೯, ಭಂಡಾರಿ — 


೩೦. ಮುದ್ರೆಯ ಅದ್ದಿಕ (ಅಧ್ಯಕ್ಷ) — 
೩೧. ಸೇನಬೋವ ಫಲ 
೩೨, ಸೇನಬೋವ ಭಟ್ಟಿಗುತ್ತರು — 


೩೩. ಭಟ್ಟಗುತ್ತರು (?) ೨ 
೩೪, ಅಕ್ಕಸಾಲೆ — 
೩೫. ಕುಂಬಾರರು ೩ 
೩೬. ಅಸಗ ತಾ 


೩೭, ನಾಯಿಂದ ಹಾ 
೩೮. ನಾಗವಾಸಕೆ ತಾ 
೩೯, ರಂಗಭೋಗದ ನಾಗವಾಸದ ಮೊಖರಿಗೆ — 
೪೦. ಕೊಠಾರಿ ದಡ 
೪೧. ಇಣ್ಣೆಯನರು (7) — 
ಮೇಲ್ಕಂಡ ಪಟ್ಟಿಯಲ್ಲಿ ಉದ್ಯೋಗಿಗಳನ್ನು 
ವೀಕ್ಷಿಸಿದಾಗ ಸಮಾಜದ ವಿವಿಧ ವರ್ಗಗಳ ಜನರಿಗೆ 
ದೇವಾಲಯಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸ 
ಲಾಗಿತ್ತೆಂಬುದು ಗಮನಾರ್ಹ. ನೇಮಿತ ಸಂಖ್ಯೆ 
ಇನ್ನೂರನ್ನು ಮೀರಿದೆ. ನಿಯೋಗ ಬಹುಸಂ 
ಯಲ್ಲಿದ್ದರೂ ನಗದು ರೂಪದಲ್ಲಿ ವಾರ್ಷಿಕ ವೇತನ 


೧೧೨ 


ನ್ಯ — ೧೨ 


೧೬ ಚಾ ೧೨ 
೧೬ ದಾ ಅನಾ 
೪೨ ೫ ೨೪ 
೨೦ ವ ಹಾಷ್ಯ 
ಹದ ೬ ೨೪ 
ತ ೩ ೧೨ 
೨೦ ೬ ೨೪ 
೪.೨ ೬ ೨೪ 
೪೦ ೬ ೨೪ 
ಜಾ ೧೨ ೪೮ 
೬೮ ೯ ೩೬ 
೧೦ — ೧೦ 
ee aE ೧೨ 
ey ಎ ೧೨ 
೧೨ — ಮಾ 
ತ ನ್‌ ೧೮ 
೨೦ ಜಾ ತಾ 
೪ ಹಾ ೨ 
ಷಾ ೩ ೧೨ 
೪ ಜಾ ೪ 
೪ ೪ 
೩೦೦ ಕಾನಾ ಜಾ 
ಮೂ ೩೦ 
ಜಾ ಕಾ ೧೨ 
ಣಾ ೬ ೨೪ 
ನಿಗದಿಪಡಿಸಲಾಗುತ್ತಿತ್ತು. ಇದು ಆರ್ಥಿಕ ವ್ಯವಸ್ಥೆ 


ಯಲ್ಲಿ ಹೆಣಕಾಸು ಬಳವಣಿಗೆಯನ್ನು ಸೂಚಿಸುತ್ತದೆ. 
ಹಾಗೆಯೇ ಕೃಷಿಯೇತರ ಕಾರ್ಮಿಕರ ಜೀವನ ಮಟ್ಟ 
ನಿರ್ಧರಿಸಲು ಸಹಕಾರಿಯಾಗುತ್ತದೆ. ದೇವಾಲಯದ 
ಸಾಮಾನ್ಯ ನೌಕರನಿಗೆ ೪ ಗದ್ಯಾಣ ಸಂಭಾವನೆ 
ದೊರೆಯುತ್ತಿತ್ತೆಂದು ಗೋಚರಿಸುತ್ತದೆ ! "ದುಡಿಮೆಗೆ 


ಇತಿಹಾಸ ದರ್ಶನೆ 


ತಕ್ಕ ವೇತನ” ನಿಯಮವನ್ನು ಆಳ್ವಿಕೆಗಾರರು ತಮ, 
ಆರ್ಥಿಕ ನೀತಿಯಲ್ಲಿ ಅಳವಡಿಸಿಕೊಂಡಿದ್ದನ್ನು ಗಮನಿಸ 
ಬಹುದು. 


ಶಾಸನಗಳಲ್ಲಿ ಸೋಮನಾಥಪುರ ಮಹಾ 
ಅಗ್ರಹಾರನೆಂದೂ, ವಿದ್ಯಾನಿಧಿ ಪ್ರಸನ್ನನೆಂದೂ, ಸರ್ವ 
ಶಾಸ್ತ್ರಗಳನ್ನು ಬಲ್ಲ ಉಪಾಧ್ಯಾಯರನ್ನು ಹೊಂದಿ 
ತ್ರೆಂದೂ ವರ್ಣಿಸಲಾಗಿದೆ. ಈ ಅಗ್ರಹಾರವು ಹೋ- 
ಆಬ್‌ ಪ್ರದೇಶದಲ್ಲಿದ್ದುದರಿಂದ ದೇವಾಲಯಗಳು ಪಡೆದ 
ದತ್ತ್ತಿಯೂ ಅಧಿಕ ಪ್ರಮಾಣದ್ದಾಗಿದೆ. ಪರಿಣಾಮ 
ವಾಗಿ ಅಗ್ರಹಾರವು ಆರ್ಥಿಕವಾಗಿ ಸಂಪತ್ತಿನಿಂದ 
ಕೂಡಿತ್ತು. ಅಂದಮೇಲೆ ಪ್ರತಿಷ್ಠಿತ ಅಗ್ರಹಾರಗಳಲ್ಲಿ 
ಸೋಮನಾಥಪುರ ಒಂದಾಗಿತ್ತೆಂಬುದರಲ್ಲಿ ಸಂದೇಹವಿಲ್ಲ” 
ಪ್ರಾಯಶಃ ಅಗ್ರಹಾರದ ಆರ್ಥಿಕ ಸ್ಥಿರತೇ ಬಹು 
ನಿಯೋಗಿಗಳ ನೆಲೆಸುವಿಕೆಗೆ ಎಡೆಮಾಡಿಕೊಟ್ಟಿ ರ 
ಬಹುದು. 


4 ಅದೇ ಸಂಖ್ಯೆ ೧ 


ಇತಿಹಾಸ ದರ್ಶನ 


ಅಗ್ರಹಾರದ ವೈಷ್ಣ ವರು, ಆಚಾರ್ಯರು ಮತ್ತು 
ನಂಬಿಯರಿಗೆ ನೀಡಿದೆ ದತ್ತಿಶಾಸನದಲ್ಲಿ* ಈ ನಿಯೋಗಿ 
ಗಳು ಸಂಬಂಧಿಸಿದಂತೆ ಈ ರೀತಿ ಆದೇಶಿಸಲಾಗಿದೆ. 
“ತಂಮ ಬಾಹತ್ತರ ನಿಯೋಗಿಗಳಿಗೆ ಪೂರ್ವ್ವಮರಿ 
ಯಾದೆಯ ಶಾಸನದಲುಳ್ಳ ಜೀವಿತನನು ಮುನ್ನಿನ 
ಮರಿಯಾಜಿಯಲ್ಲಿ ಮಾರೆಯ ಹಳ್ಳಿ ಯಲ್ಲಿ ನೆಲೆಜೀವಿತ 
ವಾಗಿ ಕೊಳುತಾಬಹೆರು” ಎಂದು. ಇದರಿಂದ ವೈಷ್ಣವ 
ದೇವಾಲಯದ (ಕೇಶವ ದೇವಾಲಯ) ಉದ್ಯೋಗಿಗಳ 
ಭವಿಷ್ಯ ಭದ್ರವಾಗಿತ್ತೆಂದು ಖಚಿತವಾಗುತ್ತದೆ. ಪ್ರಾರಂಭ 
ದಿಂದಲೂ ಈ ದೇವಾಲಯದ ನಿರ್ವಹಣೆಗೆ ಆದ್ಯತೆ 
ನೀಡಿದುದರಿಂದ ಇಂದಿಗೂ ಈ ದೇವಾಲಯ ಪ್ರವಾಸಿ 
ಗರನ್ನು ಆಕರ್ಷಿಸುತ್ತಿದೆ. ಪಂಚಲಿಂಗ ಜೀವಾಲಯ 
ಸಂಪೂರ್ಣವಾಗಿ ಸಿರ್ಲಕ್ಷಿತವಾಗಿದೆ. 


[15] ೧೧೩ 


